ಕ್ರೈ! ನವೃ 11 1 ,ಎ.| 
ANNASEEHA ISLAMIC MOVEMENT 


Suratkal, Mangalore - 575014 
74118 55190 / 97315 93091 


ರಣಬ್‌| 2 


ಲ್ಲಾಹು(&) ಹೇಳುತ್ತಾನೆ: “ತಮ್ಮರಬ್ಭ್‌ ತಾನು 
ಬಿಯಸುವುದನ್ನು ಸೃಷ್ಟಿಸುತ್ತಾನೆ ಮತ್ತು (ತಾನು 
ಬಯಸುವುದನ್ನು ಆರಿಸುತ್ತಾನೆ.” (ಕುರ್‌ಆನ್‌ 28:68) 


ಅಲ್ಲಾಹು($) ಕೆಲವು ದಿನಗಳನ್ನು ಮತ್ತು ತಿಂಗಳುಗ- 
ಳನ್ನು ವಿಶೇಷವಾಗಿ ಆರಿಸಿ ಅವುಗಳಿಗೆ ಇತರ ದಿನಗಳು 
ಮತ್ತು ತಿಂಗಳುಗಳಿಗಿಲ್ಲದ ಶ್ರೇಷ್ಠತೆಯನ್ನು ನೀಡುತ್ತಾನೆ. 
ಉದಾಹರಣೆಗೆ, ಅಲ್ಲಾಹು) ಹನ್ನೆರಡು ತಿಂಗಳುಗಳ 
ಪೈಕಿ ನಾಲ್ಕು ತಿಂಗಳುಗಳನ್ನು ಆರಿಸಿ ಅವುಗಳಿಗೆ ಪವಿ- 
ತ್ರತೆ ನೀಡಿದ್ದಾನೆ. 


ಅಲ್ಲಾಹು($) ಹೇಳುತ್ತಾನೆ: “ಆಕಾಶಗಳನ್ನು ಮತ್ತು 
ಭೂಮಿಯನ್ನು ಸೃಷ್ಟಿಸಿದ ದಿನದಿಂದ ಅಲ್ಲಾಹನ ಬಳಿ 
ತಿಂಗಳುಗಳ ಸಂಖ್ಯೆ ಹನ್ನೆರಡು. ಅವುಗಳಲ್ಲಿ ನಾಲ್ಕು 
ಪವಿತ್ರ. ಅದೇ ನೇರವಾದ ಧರ್ಮ, ಆದ್ದರಿಂದ ಆ ತಿಂ- 
ಗಳುಗಳಲ್ಲಿ ನೀವು ನಿಮ್ಮ ಮೇಲೆಯೇ ಅನ್ಯಾಯವೆಸಗ- 
ಬೇಡಿ” (ಕುರ್‌ಆನ್‌ 9:36) 


ರಣಬ್‌| 3 


ಈ ನಾಲ್ಕು ತಿಂಗಳುಗಳ ಹೆಸರನ್ನು ಕುರ್‌ಆನಿನ- 
ಲ್ಲಿ ಹೇಳಲಾಗಿಲ್ಲ. ಆದರೆ ಹದೀಸಿನಲ್ಲಿ ಹೇಳಲಾಗಿದೆ. 
ಅಬೂ ಬಕ್ರ(ಖ) ರಿಂದ ವರದಿ: ಪ್ರವಾದಿ(ಆ) ರವರು 
ವಿದಾಯದ ಹಜ್ಜ್‌ನಲ್ಲಿ ಖುತುಬ ನಿರ್ವಹಿಸುತ್ತಾ 
ಹೇಳಿದರು: “ಅಲ್ಲಾಹು(೬) ಆಕಾಶಗಳನ್ನು ಮತ್ತು ಭೂ- 
ಮಿಯನ್ನು ಸೃಷ್ಟಿಸಿದಾಗ ಇದ್ದ ರೂಪದಲ್ಲೇ ಕಾಲ ಮುಂ- 
ದುವರಿಯುತ್ತಾ ಬಂದಿದೆ. ಒಂದು ವರ್ಷದಲ್ಲಿ ಹನ್ನೆರ- 
ಡು ತಿಂಗಳುಗಳಿವೆ. ಅವುಗಳಲ್ಲಿ ನಾಲ್ಕು ಪವಿತ್ರ. ಮೂರು 
ತಿಂಗಳುಗಳು ಒಂದರ ನಂತರ ಒಂದು ಬರುತ್ತವೆ. ದುಲ್‌- 
ಕಆ್‌ದ, ದುಲ್‌-ಹಿಜ್ಜ ಮತ್ತು ಮುಹರ್ರಮ್‌ (ನಾಲ್ಕನೆಯ- 
ದು) ಜುಮಾದಾ ಮತ್ತು ಶಆ್‌ಬಾನ್‌ನ ಮಧ್ಯೆ ಬರುವ 
ಮುದರ್‌ ಗೋತ್ರದವರ ರಜಬ್‌ ತಿಂಗಳು.” (ಬುಖಾರಿ 
1741 ಮುಸ್ಲಿಮ್‌ 1679 


ರಜಬ್‌ | 4 


ರಜಬ್‌ ಎಂಬ ಹೆಸರು ಬರಲು ಕಾರಣ 


ಇಬ್ನ್‌ ಫಾರಿಸ್‌(೬) "ಮಕಾಯೀಸುಲ್ಲುಗ' (ಪುಟ 445) 
ದಲ್ಲಿ ಹೇಳುತ್ತಾರೆ: “ರಜಬ್‌ ಎಂದರೆ ಒಂದು ವಸ್ತುವ- 
ನ್ನು ಇನ್ನೊಂದು ವಸ್ತುವಿನ ಮೂಲಕ ಬೆಂಬಲಿಸುವುದು 
ಮತ್ತು ಶಕ್ತಗೊಳಿಸುವುದು... ಇದಕ್ಕೆ ಗೌರವ ಎಂಬ 
ಅರ್ಥವೂ ಇದೆ... ಅರಬ್ಬರು ಈ ತಿಂಗಳನ್ನು ಗೌರವಿಸು- 
ತ್ತಿದ್ದುದರಿಂದ ಇದಕ್ಕೆ ರಜಬ್‌ ಎಂದು ಹೆಸರು ಬಂದಿದೆ. 
ಇಸ್ಲಾಮ್‌ ಕೂಡ ಈ ತಿಂಗಳಿಗೆ ಗೌರವ ನೀಡಿದೆ.” 


ಅಲ್‌-ಬೈಹಕಿ(4) ಹೇಳುತ್ತಾರೆ: “ಜಾಹಿಲೀ ಕಾಲದಲ್ಲಿ 
ಅರಬ್ಬರು ಪವಿತ್ರ ತಿಂಗಳುಗಳನ್ನು ವಿಶೇಷವಾಗಿ ರಜಬ್‌ 
ತಿಂಗಳನ್ನು ಗೌರವಿಸುತ್ತಿದ್ದರು. ಅವರು ಆ ತಿಂಗಳಲ್ಲಿ 
ಯುದ್ಧ ಮಾಡುತ್ತಿರಲಿಲ್ಲ” 


ರಜಬ್‌ ಪವಿತ್ರ ತಿಂಗಳು 


ರಜಬ್‌ ನಾಲ್ಕು ಪವಿತ್ರ ತಿಂಗಳುಗಳಲ್ಲೊಂದಾಗಿದೆ. 
OOOO 


ರಣಬ್‌| 5 


ಅಲ್ಲಾಹು(4) ಹೇಳುತ್ತಾನೆ: “ಆದ್ದರಿಂದ ಆ ತಿಂಗಳು- 
ಗಳಲ್ಲಿ ನೀವು ನಿಮ್ಮ ಮೇಲೆಯೇ ಅನ್ಯಾಯವೆಸಗಬೇ- 
ಡಿ” (ಕುರ್‌ಆನ್‌ 9:36) ಈ ತಿಂಗಳನ್ನು ಗೌರವಿಸುವು- 
ದು ಮತ್ತು ಅದರ ಪವಿತ್ರತೆಯನ್ನು ಕಾಪಾಡುವುದು 
ಕಡ್ಡಾಯವಾಗಿದೆ. ಈ ತಿಂಗಳಲ್ಲಿ ಪಾಪ ಮಾಡದಿರಲು 
ಸಾಕಷ್ಟು ಗಮನ ಹರಿಸಬೇಕು. ಏಕೆಂದರೆ ತಿಂಗಳ 
ಪವಿತ್ರತೆಯು ಅದರಲ್ಲಿ ಸಂಭವಿಸುವ ಪಾಪಗಳನ್ನು 
ಹಿರಿದಾಗಿಸುತ್ತದೆ. ಪವಿತ್ರ ತಿಂಗಳುಗಳಲ್ಲಿ ಅನ್ಯಾಯವೆ- 
ಸಗಬಾರದೆಂದು ಅಲ್ಲಾಹು(4) ಹೇಳಿದ್ದು ಇದೇ ಕಾರ- 
ಣದಿಂದಾಗಿದೆ. 


ಪವಿತ್ರ ತಿಂಗಳಲ್ಲಿ ಯುದ್ಧ ಮಾಡುವುದು 


ಅಲ್ಲಾಹು(4) ಹೇಳುತ್ತಾನೆ: “ಅವರು ಪವಿತ್ರ ತಿಂಗಳುಗ- 
ಳಲ್ಲಿಯುದ್ಧ ಮಾಡುವುದರ ಬಗ್ಗೆ ಕೇಳುತ್ತಿದ್ದಾರೆ. ಹೇಳಿರಿ: 
ಪವಿತ್ರ ತಿಂಗಳಲ್ಲಿ ಯುದ್ಧ ಮಾಡುವುದು ಮಹಾ ಪಾಪ- 


ರಜಬ್‌ | 6 
ವಾಗಿದೆ.” (ಕುರ್‌ಆನ್‌ 2:217) 


ಬಹುಸಂಖ್ಯಾತ ವಿದ್ವಾಂಸರ ಪ್ರಕಾರ ಪವಿತ್ರ ತಿಂಗಳಲ್ಲಿ 
ಯುದ್ಧ ಮಾಡಬಾರದೆಂಬ ನಿಯಮ ರದ್ದಾಗಿದೆ. ಪ್ರ- 
ವಾದಿ(ಖಿ) ರವರು ಪವಿತ್ರ ತಿಂಗಳಾದ ದುಲ್‌-ಕಚ್‌ದ- 
ದಲ್ಲಿ ತಾಇಫ್‌ ಯುದ್ಧ ಮಾಡಿದ್ದನ್ನು ಅವರು ಇದಕ್ಕೆ 
ಆಧಾರವಾಗಿ ತೋರಿಸುತ್ತಾರೆ. ಆದರೆ ಇತರ ವಿದ್ವಾಂ- 
ಸರ ಪ್ರಕಾರ ಪವಿತ್ರ ತಿಂಗಳುಗಳಲ್ಲಿ ಯುದ್ಧ ಆರಂಭಿಸ- 
ಬಾರದು. ಆದರೆ ಇತರ ತಿಂಗಳುಗಳಲ್ಲಿ ಆರಂಭವಾದ 
ಯುದ್ಧವನ್ನು ಪವಿತ್ರ ತಿಂಗಳಲ್ಲಿ ಮುಂದುವರಿಸಬಹುದು. 
ಪ್ರವಾದಿ(ಖ) ರವರು ಹುನೈನ್‌ ಯುದ್ಧವನ್ನು ಶವ್ಯಾಲ್‌ 
ತಿಂಗಳಲ್ಲಿ ಆರಂಭಿಸಿದ್ದರು. ತಾಇಫ್‌ ಯುದ್ಧವು ಅದರ 
ಮುಂದುವರಿದ ಭಾಗವಾಗಿತ್ತೆಂದು ಅವರು ಹೇಳು- 
ತ್ತಾರೆ. ಆದರೆ ಆತ್ಮರಕ್ಷಣೆಗಾಗಿ ಮಾಡುವ ಯುದ್ಧಕ್ಕೆ 
ಈ ನಿಯಮ ಅನ್ವಯವಾಗುವುದಿಲ್ಲ ಉದಾ: ಪವಿತ್ರ 
ತಿಂಗಳಲ್ಲಿ ಶತ್ರು ದೇಶವು ಆಕ್ರಮಣ ಮಾಡಿದರೆ ಆತ್ಮ- 


ರಣಬ್‌| 7 
ರಕ್ಷಣೆಗಾಗಿ ಯುದ್ಧ ಮಾಡುವುದರಲ್ಲಿ ತೊಂದರೆಯಿಲ್ಲ 
ರಜಬ್‌ ತಿಂಗಳಲ್ಲಿ ಉಪವಾಸ 


ರಜಬ್‌ ತಿಂಗಳಲ್ಲಿ ವಿಶೇಷವಾಗಿ ಉಪವಾಸ ಆಚರಿಸುವ 
ಬಗ್ಗೆ ಪ್ರವಾದಿ(ಫ) ರಿಂದ, ಅಥವಾ ಸಹಾಬಿಗಳಿಂದ 
ಯಾವುದೇ ಹದೀಸ್‌ ವರದಿಯಾಗಿಲ್ಲ. ಇತರ ತಿಂಗಳು- 
ಗಳಲ್ಲಿ ಸುನ್ನತ್ತಾಗಿರುವ ಉಪವಾಸಗಳೆಲ್ಲವೂ ರಜಬ್‌ 
ತಿಂಗಳಲ್ಲೂ ಸುನ್ನತ್ತಾಗಿದೆಯೇ ಹೊರತು ರಜಬ್‌ ತಿಂಗ- 
ಳಲ್ಲಿ ಯಾವುದೇ ವಿಶೇಷ ಉಪವಾಸ ಸುನ್ನತ್ತಿಲ್ಲ. ಉದಾ: 
ಪ್ರತಿ ಸೋಮವಾರ ಮತ್ತು ಗುರುವಾರ, 13, 14 ಮತ್ತು 
15ನೇ ದಿನ, ದಿನ ಬಿಟ್ಟು ದಿನ ಉಪವಾಸ ಆಚರಿಸುವು- 
ದು ಇತ್ಯಾದಿ. ರಜಬ್‌ ತಿಂಗಳಲ್ಲಿ ವಿಶೇಷವಾಗಿ ಉಪವಾಸ 
ಆಚರಿಸುವುದನ್ನು ಉಮರ್‌(೩) ರವರು ವಿರೋಧಿಸು- 
ತ್ರಿದ್ದರೆಂದು ವರದಿಯಾಗಿದೆ. ಏಕೆಂದರೆ ಇದು ಜಾಹಿಲೀ 
ಕಾಲದ ಆಚರಣೆಯಾಗಿದೆ. 


ರಣಬ್‌| 8 


ಖರ್ಶ ಇಬ್ದುಲ್‌ ಹರ್ರ್‌ ಹೇಳುತ್ತಾರೆ: “ರಜಬ್‌ ತಿಂಗಳ- 
ಲ್ಲಿ ಉಪವಾಸ ಆಚರಿಸುವವರಿಗೆ ಉಮರ್‌(4) ಥಳಿ- 
ಸುತ್ತಿದ್ದರು ಮತ್ತು ಅವರು ಉಪವಾಸ ತೊರೆಯುವಂತೆ 
ಮಾಡುತ್ತಿದ್ದರು. ಅವರು ಹೇಳುತ್ತಿದ್ದರು: ಆಹಾರ ಸೇವಿಸಿ. 
ಇದು ಜಾಹಿಲೀ ಕಾಲದಲ್ಲಿ (ಉಪವಾಸ ಆಚರಿಸುವ 
ಮೂಲಕ) ಗೌರವ ನೀಡಲಾಗುತ್ತಿದ್ದ ತಿಂಗಳಾಗಿದೆ.” 
(ಇರ್ವಾಉಲ್‌ ಗಲೀಲ್‌ 957) 


ಇಬ್ಬುಲ್‌ ಕಯ್ಕಿಮ್‌(4) ಹೇಳುತ್ತಾರೆ: “ಜನರಲ್ಲಿ ಕೆಲವರು 
ಮಾಡುವಂತೆ ಪ್ರವಾದಿ() ರವರು ಮೂರು ತಿಂಗಳುಗ- 
ಳಲ್ಲಿ (ರಜಬ್‌ ಶಆ್‌ಬಾನ್‌ ರಮದಾನ್‌) ನಿರಂತರವಾಗಿ 
ಉಪವಾಸ ಆಚರಿಸಿಲ್ಲ. ಕೇವಲ ರಜಬ್‌ ತಿಂಗಳಲ್ಲಿ ಮಾತ್ರ 
ವಿಶೇಷವಾಗಿಯೂ ಉಪವಾಸ ಆಚರಿಸಿಲ್ಲ. ರಜಬ್‌ ತಿಂ- 
ಗಳಲ್ಲಿ ಉಪವಾಸ ಆಚರಿಸುವುದನ್ನು ಪ್ರೋತ್ಸಾಹಿಸಲೂ 
ಇಲ್ಲ” 


ಹಾಫಿರು ಇಬ್ನ್‌ ಹಜರ್‌(ಇ) ತಮ್ಮ “ತಬ್ಯೀನುಲ್‌ 
OOOO 


ರಜಬ್‌ | 9 


ಅಜಬ್‌ ಬಿಮಾ ವರದ ಫೀ ಫದ್ದಿ ರಜಬ್‌' ಎಂಬ ಪು- 
ಸ್ವಕದಲ್ಲಿ ಹೇಳುತ್ತಾರೆ: “ರಜಬ್‌ ತಿಂಗಳ ಶ್ರೇಷ್ಠತೆಯನ್ನು 
ಅದರಲ್ಲಿ ಉಪವಾಸ ಆಚರಿಸುವುದರ ಶ್ರೇಷ್ಠತೆಯನ್ನು 
ಅದರ ನಿರ್ದಿಷ್ಟ ದಿನದಲ್ಲಿ ಉಪವಾಸ ಆಚರಿಸುವು- 
ದರ ಶ್ರೇಷ್ಠತೆಯನ್ನು ಅದರಲ್ಲಿ ವಿಶೇಷವಾಗಿ ರಾತ್ರಿ 
ನಮಾರು್‌ ಮಾಡುವುದರ ಶ್ರೇಷ್ಠತೆಯನ್ನು ವಿವರಿಸುವ 
ಪುರಾವೆಗೆ ಯೋಗ್ಯವಾದ, ಸಹೀಹಾದ ಯಾವುದೇ 
ಹದೀಸ್‌ ವರದಿಯಾಗಿಲ್ಲ. ನನಗಿಂತ ಮುಂಚೆ ಇಮಾಮ್‌ 
ಅಬೂ ಇಸ್ಮಾಈಲ್‌ ಅಲ್‌-ಹರವೀ ಅಲ್‌-ಹಾಫಿರು್‌ ಈ 
ವಿಷಯದಲ್ಲಿ ಫತ್ವಾ ನೀಡಿದ್ದಾರೆ. ಅದೇ ರೀತಿ ಇತರರೂ 
ನೀಡಿದ್ದಾರೆ.” 


ಫತಾವಾ ಅಲ್ಲಜ್ಜತುದ್ದಾಇಮದಲ್ಲಿ ಹೀಗೆ ಹೇಳಲಾಗಿ- 
ದೆ: “ರಜಬ್‌ ತಿಂಗಳ ಯಾವುದೇ ದಿನ ವಿಶೇಷವಾಗಿ 
ಉಪವಾಸ ಆಚರಿಸುವುದಕ್ಕೆ ಶರೀಅತ್ತಿನಲ್ಲಿ ಯಾವುದೇ 
ಪುರಾವೆಯನ್ನು ನಾವು ಕಂಡಿಲ್ಲ” 


ರಣಬ್‌| 10 
ರಜಬ್‌ ತಿಂಗಳಲ್ಲಿ ಉಮ್ರ 


ಪ್ರವಾದಿ(ಆ) ರಜಬ್‌ ತಿಂಗಳಲ್ಲಿ ಉಮ್ರ ನಿರ್ವಹಿಸಿಲ್ಲ. 
ಮುಜಾಹಿದ್‌(೬) ಹೇಳುತ್ತಾರೆ: “ನಾನು ಮತ್ತು ಉರ್ವ 
ಬಿನ್‌ ರುಬೈರ್‌(4) ಮಸೀದಿಗೆ ಹೋದೆವು. ಅಲ್ಲಿ 
ಅಬ್ದುಲ್ಲಾ ಬಿನ್‌ ಉಮರ್‌(4) ಆಯಿಶಾ(4) ರವರ 
ಕೋಣೆಗೆ ತಾಗಿ ಕುಳಿತಿದ್ದರು. ಪ್ರವಾದಿ) ಎಷ್ಟು ಸಲ 
ಉಮ್ರ ನಿರ್ವಹಿಸಿದ್ದರೆಂದು ಅವರೊಡನೆ ಒಬ್ಬರು 
ಕೇಳಿದಾಗ ಅವರು, “ನಾಲ್ಕು ಸಲ. ಅವುಗಳಲ್ಲೊಂದು 
ರಜಬ್‌ ತಿಂಗಳಲ್ಲಿ” ಎಂದು ಉತ್ತರಿಸಿದರು. (ಅವರು 
ಹೇಳಿದ್ದು ತಪ್ಪೆಂದು ನಮಗೆ ಗೊತ್ತಿತ್ತು) ಆದರೆ ಈ ವಿಷ- 
ಯದಲ್ಲಿ ಅವರಿಗೆ ಮರುತ್ತರ ನೀಡಲು ನಾವು ಇಷ್ಟಪ- 
ಡಲಿಲ್ಲ ಆಗ ನಮಗೆ ಆಯಿಶಾ(4) ತಮ್ಮ ಕೋಣೆಯೊ- 
ಳಗೆ ಹಲ್ಲುಜ್ಜುತ್ತಿರುವ ಸದ್ದು ಕೇಳಿಸಿತು. ಆಗ ಉರ್ವ(4) 
ಕೇಳಿದರು: “ಅಮ್ಮಾ! ಸತ್ಯವಿಶ್ವಾಸಿಗಳ ಮಾತೆಯೇ! 
ಅಬೂ ಅಬ್ದುರ್ರಹ್ಮಾನ್‌ (ಇಬ್ನ್‌ ಉಮರ್‌) ಹೇಳುವುದನ್ನು 


ರಣಬ್‌| 11 


ತಾವು ಕೇಳುತ್ತಿಲ್ಲವೇ?” ಅವರು ಕೇಳಿದರು: “ಅವರೇನು 
ಹೇಳಿದರು?” ಉರ್ವ ಉತ್ತರಿಸಿದರು: “ಪ್ರವಾದಿ() 
ನಾಲ್ಕು ಸಲ ಉಮ್ರ ನಿರ್ವಹಿಸಿದ್ದಾರೆ, ಅವುಗಳಲ್ಲೊಂ- 
ದು ರಜಬ್‌ ತಿಂಗಳಲ್ಲಿ ಎಂದು ಅವರು ಹೇಳುತ್ತಿದ್ದಾರೆ.” 
ಆಗ ಆಯಿಶಾ(4) ಹೇಳಿದರು: “ಅಬೂ ಅಬ್ದುರ್ರಹ್ಮಾ- 
ನ್‌ರಿಗೆ (ಇಬ್ನ್‌ ಉಮರ್‌) ಅಲ್ಲಾಹು(ಕ) ದಯೆ ತೋರಲಿ. 
ಅವರಿಗೆ ಗೊತ್ತಿಲ್ಲದೆ ಪ್ರವಾದಿ(4) ಯಾವುದೇ ಉಮ್ರನಿ- 
ವಹಿಸಿಲ್ಲ ರಜಬ್‌ ತಿಂಗಳಲ್ಲಂತೂ ಪ್ರವಾದಿ(4) ರವರು 
ಉಮ್ರ ನಿರ್ವಹಿಸಿಯೇ ಇಲ್ಲ” (ಬುಖಾರಿ ಮುಸ್ಲಿಮ್‌). 
ಮುಸ್ಲಿಮ್‌ರ ವರದಿಯಲ್ಲಿ ಹೀಗಿದೆ: “ಆಯಿಶಾ(ಅ) 
ರವರ ಈ ಮಾತನ್ನು ಕೇಳಿ ಇಬ್ನ್‌ ಉಮರ್‌(4) ಹೌದು 
ಅಥವಾ ಅಲ್ಲ ಎಂದು ಹೇಳಲಿಲ್ಲ” ಇಮಾಂ ನವವೀ- 
(೩) ಹೇಳುತ್ತಾರೆ: “ಆಯಿಶಾ(4) ರ ಮಾತಿಗೆ ಇಬ್ಬ್‌ 
ಉಮರ್‌(4) ಉತ್ತರ ಕೊಡದಿರುವುದು ಅವರಿಗೆ ಈ 
ವಿಷಯದಲ್ಲಿ ಗೊಂದಲ ಅಥವಾ ಮರೆವು ಸಂಭವಿಸಿದೆ 


ರಣಬ್‌| 12 


ಎನ್ನುವುದಕ್ಕೆ ಸಾಕ್ಷಿಯಾಗಿದೆ.” 


ಆದ್ದರಿಂದ ರಜಬ್‌ ತಿಂಗಳಲ್ಲಿ ಉಮ್ರ ನಿರ್ವಹಿಸಿದರೆ 
ಪ್ರತ್ಯೇಕ ಪ್ರತಿಫಲವಿದೆ ಎಂದು ಭಾವಿಸಿ ಉಮ್ರ ನಿರ್ವ- 
ಹಿಸುವುದು ಬಿದ್‌ಅತ್‌ ಆಗಿದೆ. ಏಕೆಂದರೆ ಪ್ರವಾದಿ- 
(8) ರಜಬ್‌ ತಿಂಗಳಲ್ಲಿ ಉಮ್ರ ನಿರ್ವಹಿಸಿದ್ದರೆಂದು 
ಯಾವುದೇ ಪುರಾವೆ ಲಭ್ಯವಿಲ್ಲ. ಶೈಖ್‌ ಅಲೀ ಬಿನ್‌ 
ಇಬ್ರಾಹೀಮ್‌ ಅಲ್‌-ಅತ್ತಾರ್‌(ಇ) (ಮರಣ 724) ಹೇ- 
ಳುತ್ತಾರೆ: “ಮಕ್ಕಾ ನಿವಾಸಿಗಳು ರಜಬ್‌ ತಿಂಗಳಲ್ಲಿ ಭಾರೀ 
ಸಂಖ್ಯೆಯಲ್ಲಿ ಉಮ್ರ ನಿರ್ವಹಿಸುತ್ತಿದ್ದಾರೆಂದು ನಾನು 
ಕೇಳುತ್ತಿದ್ದೇನೆ. ಆದರೆ ಹೀಗೆ ಉಮ್ರ ನಿರ್ವಹಿಸುವುದಕ್ಕೆ 
ಯಾವುದೇ ಆಧಾರವನ್ನು ನಾನು ಕಂಡಿಲ್ಲ. ಬದಲಾಗಿ 
ಹದೀಸಿನಲ್ಲಿರುವ ಪ್ರಕಾರ ಪ್ರವಾದಿ(ಫ) ರವರು ಹೀಗೆ 
ಹೇಳಿದ್ದರು: ರಮದಾನ್‌ ತಿಂಗಳಲ್ಲಿ ನಿರ್ವಹಿಸುವ ಉಮ್ರ 
ಹಜ್ಜ್‌ಗೆ ಸಮಾನವಾಗಿದೆ.” 


ಶೈಟ್‌ ಮುಹಮ್ಮದ್‌ ಬಿನ್‌ ಇಬ್ರಾಹೀಮ್‌ ತಮ್ಮ 
OOOO 


ರಣಬ್‌| 13 


"ಫತಾವಾ'ದಲ್ಲಿ ಹೇಳುತ್ತಾರೆ: “ಬುಯಾರತ್‌ ಮುಂತಾದ 
ಯಾವುದಾದರೂ ಸತ್ಕರ್ಮ ಮಾಡುವ ಮೂಲಕ ರಜಬ್‌ 
ತಿಂಗಳಿಗೆ ವಿಶೇಷತೆ ನೀಡುವುದಕ್ಕೆ ಶರೀಅತ್ತಿನಲ್ಲಿ 
ಯಾವುದೇ ಆಧಾರವಿಲ್ಲ. ಇದನ್ನು ಇಮಾಮ್‌ ಅಬೂ 
ಶಾಮ() ತಮ್ಮ "ಅಲ್‌-ಬಿದಟ್‌ ವಲ್‌-ಹವಾದಿಸ್‌' 
ಎಂಬ ಗ್ರಂಥದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅವರು ಹೇಳುವ 
ಪ್ರಕಾರ ಶರೀಅತ್‌ ವಿಶೇಷತೆ ನೀಡದ ಯಾವುದೇ 
ಸಮಯಕ್ಕೆ ಯಾವುದಾದರೂ ಆರಾಧನೆ ನಿರ್ವಹಿ- 
ಸುವ ಮೂಲಕ ವಿಶೇಷತೆ ನೀಡಬಾರದು. ಏಕೆಂದರೆ 
ಯಾವುದೇ ಸಮಯಕ್ಕೆ ಇತರ ಸಮಯಗಳಿಗಿಂತ 
ಶ್ರೇಷ್ಠತೆಯಿಲ್ಲ. ಶರೀಅತ್ತಿನಲ್ಲಿ ಶ್ರೇಷ್ಠತೆಯಿದೆಯೆಂದು 
ಹೇಳಲಾಗಿರುವ ಸಮಯಗಳ ಹೊರತು. ಈ ಕಾರಣ- 
ದಿಂದಲೇ ವಿಶೇಷ ಆರಾಧನೆ ನಿರ್ವಹಿಸುವ ಮೂಲಕ 
ರಜಬ್‌ ತಿಂಗಳಿಗೆ ವಿಶೇಷತೆ ನೀಡುವುದನ್ನು ವಿದ್ವಾಂಸರು 
ವಿರೋಧಿಸಿದ್ದಾರೆ.” 


ರಣಬ್‌| 14 


ಆದರೆ ರಜಬ್‌ ತಿಂಗಳಲ್ಲಿ ಉಮ್ರ ನಿರ್ವಹಿಸುವುದಕ್ಕೆ 
ವಿಶೇಷತೆಯಿದೆ ಎಂಬ ನಂಬಿಕೆಯಿಲ್ಲದೆ ಅಥವಾ ಕಾ- 
ಕತಾಳೀಯವಾಗಿ ರಜಬ್‌ ತಿಂಗಳಲ್ಲಿ ಉಮ್ರ ನಿರ್ವಹಿ- 
ಸುವ ಅವಕಾಶ ಸಿಕ್ಕಿ ಯಾರಾದರೂ ಉಮ್ರ ನಿರ್ವಹಿ- 
ಸಿದರೆ ಅದರಲ್ಲಿ ದೋಷವಿಲ್ಲ. 


ರಜಬ್‌ ತಿಂಗಳಲ್ಲಿ ನಡೆಯುವ ಬಿದ್‌ಅತ್‌ಗಳು 


ಧರ್ಮದ ವಿಷಯದಲ್ಲಿ ನೂತನಾಚಾರಗಳನ್ನು 
(ಬಿದ್‌ಅತ್‌) ನಿರ್ಮಿಸುವುದು ಬಹಳ ಅಪಾಯಕಾರಿ- 
ಯಾಗಿದೆ. ಪ್ರವಾದಿ(ಆ) ರವರ ಮರಣಕ್ಕೆ ಮುಂಚೆಯೇ 
ಈ ಧರ್ಮವನ್ನು ಪೂರ್ಣಗೊಳಿಸಲಾಗಿದೆ. ಅಲ್ಲಾಹು- 
(&) ಹೇಳುತ್ತಾನೆ. 


“ಇಂದು ನಾನು ನಿಮಗೆ ನಿಮ್ಮ ಧರ್ಮವನ್ನು ಪೂರ್ತೀ- 
ಕರಿಸಿ ಕೊಟ್ಟಿದ್ದೇನೆ. ನನ್ನ ಅನುಗ್ರಹವನ್ನು ನಾನು ನಿಮಗೆ 
ನೆರವೇರಿಸಿಕೊಟ್ಟಿದ್ದೇನೆ. ಇಸ್ಲಾಮನ್ನು ಧರ್ಮವಾಗಿ ನಾನು 


ರಣಬ್‌| 15 


ನಿಮಗೆ ತೃಪ್ತಿಪಟ್ಟಿದ್ದೇನೆ.” (ಕುರ್‌ಆನ್‌ 5:3) 


೨ "ಟದ 


ಆಯಿಶಾ() ಹೇಳುತ್ತಾರೆ: ಪ್ರವಾದಿ(ಆ) ಹೇಳಿದರು: 
“ಯಾರಾದರೂ ನಮ್ಮ ಈ ಧರ್ಮದಲ್ಲಿ ಅದರಲ್ಲಿಲ್ಲದ 
ಒಂದು ಕಾರ್ಯವನ್ನು ನೂತನವಾಗಿ ನಿರ್ಮಿಸಿದರೆ 
ಅದು ತಿರಸ್ಕೃತವಾಗುತ್ತದೆ.” (ಬುಖಾರಿ ಮುಸ್ಲಿಮ್‌) 
ಮುಸ್ಲಿಮ್‌ರ ವರದಿಯಲ್ಲಿ ಹೀಗಿದೆ: “ಯಾರಾದರೂ 
ನಮ್ಮ ಆಜ್ಞೆಯಿಲ್ಲದ ಒಂದು ಕಾರ್ಯವನ್ನು ಮಾಡಿದರೆ 
ಅದು ತಿರಸ್ಕೃತವಾಗಿದೆ.” 


ರಗಾಇಬ್‌ ನಮಾರು್‌ 


ಇದು ರಜಬ್‌ ತಿಂಗಳಲ್ಲಿ ನಡೆಯುವ ಬಿದ್‌ಅತ್‌ ಆಗಿದೆ. 
ಮೂರು ಉತ್ತಮ ತಲೆಮಾರುಗಳ ನಂತರ ಹಿಜರಿ 
ನಾಲ್ಕನೇ ಶತಮಾನದಲ್ಲಿ ಈ ಬಿದ್‌ಅತ್‌ ಮುಸಲ್ಮಾನರ 
ಮಧ್ಯೆ ಜಾರಿಗೆ ಬಂತು. ಕೆಲವು ಸುಳ್ಳರು ಈ ಬಿದ್‌ಅತ್ತ- 
ನ್ನು ಆರಂಭಿಸಿದ್ದರು. ಅವರು ಈ ನಮಾರುನ್ನು ರಜಬ್‌ 


ರಣಬ್‌| 16 
ತಿಂಗಳ ಮೊದಲನೇ ರಾತ್ರಿಯಲ್ಲಿ ನಿರ್ವಹಿಸುತ್ತಿದ್ದರು. 


ಶೈಖುಲ್‌ ಇಸ್ಲಾಮ್‌ ಇಬ್ನ್‌ ತೈಮಿಯ್ಯ() ಹೇಳುತ್ತಾರೆ: 
“ಇಮಾಂ ಮಾಲಿಕ್‌, ಅಬೂ ಹನೀಫ, ಶಾಫಿಈ, ಸೌರೀ, 
ಔರಾಕಃ, ಲೈಸ್‌ ಮುಂತಾದ ಹಿರಿಯ ವಿದ್ವಾಂಸರ 
ಒಮ್ಮತಾಭಿಪ್ರಾಯದ ಪ್ರಕಾರ ರಗಾಇಬ್‌ ನಮಾರು್‌ 
ನಿರ್ವಹಿಸುವುದು ಬಿದ್‌ಅತ್‌ ಆಗಿದೆ. ಈ ವಿಷಯದಲ್ಲಿ 
ವರದಿಯಾದ ಹದೀಸ್‌ಗಳು ವಿದ್ವಾಂಸರ ಒಮ್ಮತಾಭಿ- 
ಪ್ರಾಯ ಪ್ರಕಾರ ಸುಳ್ಳಾಗಿದೆ.” 


ಮಿಆ್‌ರಾಜ್‌ ಆಚರಣೆ 


ರಜಬ್‌ ತಿಂಗಳಲ್ಲಿ ಯಾವುದಾದರೂ ಪ್ರಮುಖ ಘಟನೆ 
ಜರುಗಿದೆ ಎನ್ನುವುದಕ್ಕೆ ಯಾವುದೇ ಪುರಾವೆಯಿಲ್ಲ. 
ಪ್ರವಾದಿ) ರಜಬ್‌ ತಿಂಗಳ ಮೊದಲ ರಾತ್ರಿ ಹುಟ್ಟಿದ- 
ರೆಂದು ಹೇಳಲಾಗುತ್ತದೆ. ಅದೇ ರೀತಿ ರಜಬ್‌ ತಿಂಗಳ 
25ನೇ ಅಥವಾ 27ನೇ ದಿನ ಅವರನ್ನು ಪ್ರವಾದಿಯಾ- 


ರಣಬ್‌| 17 


ಗಿ ನಿಯೋಗಿಸಲಾಯಿತೆಂದು ಹೇಳಲಾಗುತ್ತದೆ. ಆದರೆ 
ಇವುಗಳಿಗೆ ಯಾವುದೇ ಪುರಾವೆ ಲಭ್ಯವಿಲ್ಲ. 


ಕಾಸಿಮ್‌ ಬಿನ್‌ ಮುಹಮ್ಮದ್‌(4) ರಿಂದ ವರದಿಯಾದ 
ಒಂದು ಹದೀಸಿನಲ್ಲಿ ಇಸ್ರಾಆ್‌ ಮತ್ತು ಮಿಆ್‌ರಾಜ್‌ 
ಸಂಭವಿಸಿದ್ದು ರಜಬ್‌ ತಿಂಗಳ 27ನೇ ರಾತ್ರಿ ಎಂದು 
ಹೇಳಿರುವುದನ್ನು ಕಾಣಬಹುದು. ಆದರೆ ಈ ಹದೀಸ್‌ 
ದುರ್ಬಲವಾಗಿದೆ. ಇಬ್ರಾಹೀಮ್‌ ಅಲ್‌ಹರಬೀ(ಇ) 
ಮುಂತಾದವರು ಈ ಹಡೀಸನ್ನು ನಿರಾಕರಿಸಿದ್ದಾರೆ. 


ಆದರೆ ಈ ಹದೀಸನ್ನು ಆಧಾರವಾಗಿಟ್ಟು ಕೆಲವರು 
ರಜಬ್‌ ತಿಂಗಳ 27ರಂದು ಮಿಆ್‌ರಾಜ್‌ ರಾತ್ರಿಯ- 
ನ್ನು ಆಚರಿಸುತ್ತಾರೆ. ಅವರು ಆ ರಾತ್ರಿಯಲ್ಲಿ ಕೆಲವು 
ವಿಶೇಷ ನಮಾರು್‌ಗಳನ್ನು ನಿರ್ವಹಿಸುತ್ತಾರೆ ಮತ್ತು ಆ 
ಹಗಲು ಉಪವಾಸ ಆಚರಿಸುತ್ತಾರೆ. ಕೆಲವರು ಆ ರಾತ್ರಿ 
ಹಾಡು ಸಂಗೀತಗಳಲ್ಲಿ ಮೈಮರೆಯುತ್ತಾರೆ. ಇವೆಲ್ಲವೂ 
ಬಿದ್‌ಅತ್‌ ಆಗಿದ್ದು ಇವುಗಳನ್ನು ನಿರ್ವಹಿಸುವುದು ನಿ- 


ರಣಬ್‌| 18 
ಷಿದ್ದವಾಗಿದೆ. 


ಪ್ರವಾದಿ) ರವರ ಇಸ್ರಾಆ್‌ ಮತ್ತು ಮಿಆ್‌ರಾಜ್‌ ಸಂ- 
ಭವಿಸಿದ್ದು ರಜಬ್‌ 27ರಂದು ಎನ್ನುವುದಕ್ಕೆ ಯಾವುದೇ 
ಸಹೀಹಾದ ಆಧಾರವಿಲ್ಲ. ಸಹಾಬಾಗಳು, ತಾಬಿಊ- 
ನ್‌ಗಳು ಅಥವಾ ಪೂರ್ವಿಕ ಸಜ್ಜನರಲ್ಲಿ ಯಾರೂ ಕೂಡ 
ಈ ದಿನಕ್ಕೆ ಯಾವುದೇ ಮಹತ್ವ ನೀಡಿಲ್ಲ. ಆದ್ದರಿಂದ ಈ 
ದಿನಕ್ಕೆ ವಿಶೇಷತೆ ನೀಡಿ ವಿಶೇಷ ಆರಾಧನೆಗಳನ್ನು ನಿ- 
ರ್ವಹಿಸುವುದು ಬಿದ್‌ಅತ್‌ ಆಗಿದ್ದು ಇಸ್ಲಾಮ್‌ ಅದನ್ನು 
ವಿರೋಧಿಸುತ್ತದೆ. 


ಇವಲ್ಲದೆ ರಜಬ್‌ ತಿಂಗಳಲ್ಲಿ ನಡೆಯುವ ಇತರ 
ಬಿದ್‌ಅತ್‌ಗಳು 


Y ರಜಬ್‌ 15 ರಂದು ನಿರ್ವಹಿಸುವ ಉಮ್ಮು 
ದಾವೂದ್‌ ನಮಾರು್‌ 
Y ರಜಬ್‌ ತಿಂಗಳಲ್ಲಿ ಮೃತರ ಹೆಸರಲ್ಲಿ ದಾನಧರ್ಮ 


ರಣಬ್‌| 19 


ಮಾಡುವುದು 

೪ ರಜಬ್‌ ತಿಂಗಳಲ್ಲಿ ಪಠಿಸುವ ವಿಶೇಷ ಮಿಕ್ರ್‌ ಮತ್ತು 
ಪಾರ್ಥನೆಗಳು 

೪ ರಜಬ್‌ ತಿಂಗಳಲ್ಲಿ ವಿಶೇಷವಾಗಿ ಕಬರ್‌ ಮಿಯಾರತ್‌ 
ಮಾಡುವುದು. 


Masjidul Muslimeen, Krishnapura 


Sponsored by 


UMAR KHATHEEJA 
UKF FOUNDATION 


ಗೆ 8722695551 


